ಕರ್ನಾಟಕ ವಿಧಾನ ಪರಿಷತ್ತು 


10. 


11. 


12. 


13. 


14. 


15. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 862 | 
ಸದಸ್ಯರ ಹೆಸರು ಶ್ರೀ ಶಶೀಲ್‌ ಜಿ. ನಮೋಶಿ ಶಿಕ್ಷಕರ ಕ್ಲೇತು 
ಉತ್ತರಿಸುವ ದಿನಾಂಕ 09/03/2021 
ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು. 
ಕ್ರ.ಸಂ ಪ್ರಶ್ನೆ ಉತ್ತರ 
-|1(ಈ) ರಾಜ್ಯದಲ್ಲಿ ಯಾವ ಗ್ರಾಮ ।|ಪ್ರಸಕ್ತ ಸಾಲಿನಲ್ಲಿ ಈ ಕೆಳಕಂಡ ಗ್ರಾಮ 
ಪಂಚಾಯಿತಿಯನ್ನು ಪಟ್ಟಣ | ಪಂಚಾಯಿತಿಗಳನ್ನು ಪಟ್ಟಣ 
ಪಂಚಾಯಿತಿಯಾಗಿ ಪಂಚಾಯಿತಿಗಳನ್ನಾಗಿ ಮೇಲ್ಲರ್ಜಿಗೇರಿಸಲಾಗಿದೆ. 
nae ಕ್ರಮ| 1. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಮಂಪುರ 
Ce ಪಟ್ನಿಣ . 2 ವಿಜಯಪುರ ಜಿಲ್ಲೆಯ ತಿಕೋಟಾ 
ಕಾ 3. ಕಲಬುರಗಿ ಜಿಲ್ಲೆಯ ಕಮಲಾಪೂರ 
ಪರಿವರ್ತಿಸಲು ಬಾಕಿ ಇರುವ/| | ಉಡುಪಿ ಜಿಲ್ಲೆಯ ಬೈಂದೂರು 
ಪಂಚಾಯಿತಿಗಳ ಸಂಖ್ಯೆ ಎಷ್ಟು: 5, ಕಲಬುರಗಿ ಜಿಲ್ಲೆಯ ಯಡ್ರಾಮಿ 
(ವಹಿಸಲಾದ ಕ್ರಮಗಳ ಕುರಿತು[ £ ದಾವಣಗೆರೆ ಜಿಲ್ಲೆಯ ನ್ಯಾಮತಿ 
ಸಂಪೂರ್ಣ:ವಿವರ ನೀಡುವುದು) 7. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ 
'8. ಬಾಗಲಕೋಟೆ ಜಿಲ್ಲೆಯ ಶಿರೂರ 
9. ದಕ್ಷಿಣ ಕನ್ನಡ ಜಿಲ್ಲೆಯ ಬಜಪೆ & 
ಮಳವೂರು 


ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ, 
ಕಬಟೂರು, ಸಮನವಳ್ಳಿ ಮತ್ತು ತಲ್ಲೂರು 
ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು, 
ಸಿದಿಪುರ, ಎಮ್ಮೆಹಟ್ಟಿ ಮತ್ತು 
ಹನುಮಂತಾಪುರ 
ಬೆಳಗಾವಿ ಜಿಲ್ಲೆಯ ಯರಗಟ್ಟಿ 
ಬೆಳಗಾವಿ ಜಿಲ್ಲೆಯ ಕಾಗವಾಡ 
ಬೆಂಗಳೂರು ಗ್ರಾಮಾಂತರ 
ಬಾಶೆಟ್ಟಿಹಳ್ಳಿ : 
ರಾಯಚೂರು ಜಿಲ್ಲೆಯ ಜಾಲಹಳ್ಳಿ 


ಜಿಲ್ಲೆಯ 


ತಿ 


ಮುಂದುವರೆದು, ಈ ಕೆಳಕಂಡ ಗ್ರಾಮ 
ಪಂಚಾಯಿತಿಗಳನ್ನು “ಪಟ್ಟಣ 
ಪಂಚಾಯಿತಿಯನ್ನಾಗಿ ಮೇಲ್ಲರ್ಜಿಗೇರಿಸಲು 
ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. 


1. ಬೆಳಗಾವಿ ಜಿಲ್ಲೆಯ ಅಂಕಲಗಿ ಮತ್ತು 

ಅಕ್ಕತಂಗೇರಹಾಳ 

ವಿಜಯಪುರ ಜಿಲ್ಲೆಯ a ರ 

ಮೈಸೂರು ಜಿಲ್ಲೆಯ ಕಡಕೋಳ 

ಮೈಸೂರು ಜಿಲ್ಲೆ ಶ್ರೀರಾಂಪುರ 

ಮೈಸೂರು ಜಿಲ್ಲೆಯ ಬೋಗಾದಿ 

ಮೈಸೂರು ಜಿಲ್ಲೆಯ ರಮ್ಮನಹಳ್ಳಿ 

ರಾಮನಗರ ಜಿಲ್ಲೆಯ ಹಾರೋಹಳ್ಳಿ 

ಬೆಳಗಾವಿ ಜಿಲ್ಲೆಯ ಪೀರನವಾಡಿ 

ಬೆಳಗಾವಿ ಜಿಲ್ಲೆಯ ಮಜ್ಜ 

10. ಉತ್ತರ ಕನ್ನಡ ಜಿಲ್ಲೆಯ ಮಂಕಿ 

11. ದಕ್ಷಿಣ ಕನ್ನಡ ಜಿಲ್ಲೆಯ ಮನ್ನಬೆಟ್ಟು, 
ಕನ್ನಿಗೋಳಿ, ಕಟೀಲು 

12. ಕೋಲಾರ ಜಿಲ್ಲೆಯ ವೇಮಗಲ್‌-ಕುರುಗಲ್‌ 


MADMHN PWN 


Ke) 


ಕೇಂದ್ರ ಜನಗಣತಿ ನಿರ್ದೇಶನಾಲಯದ 


ಸೂಚನೆಯನ್ವಯ ಸರ್ಕಾರದ ಆದೇಶ ಸಂಖ್ಯೆಃ 
ಕಂಇ 18 ಎಲ್‌ ಆರ್‌ ಡಿ 2019, ದಿನಾಂಕ 
18/09/2020 ರಲ್ಲಿ, ದಿನಾ೦ಕ 01/01/2021 ರಿಂದ 


ಜನಗಣತಿ ಮುಕ್ತಾಯವಾಗುವವರೆಗೂ 
ಯಾವುದೇ ಆಡಳಿತಾತ್ಮಕ ಗಡಿಗಳನ್ನು 
ಬದಲಾವಣೆ ಮಾಡದಿರಲು: ಆದೇಶ 


ಹೊರಡಿಸಲಾಗಿರುವ ಹಿನ್ನೆಲೆಯಲ್ಲಿ ಹೊಸ 
ಪ್ರಸ್ತಾವನೆಗಳನ್ನು" ಪರಿಗಣಿಸಲು. ಪುಸ್ತುತ 


ಸಂಖ್ಯೆ: ನಅಇ/08/ಎಲ್‌ಸಿಕ್ಯೂ/2021 


ಅವಕಾಶವಿರುವುದಿಲ್ಲ. 


y 
po 
(ಎನ್‌. ನಾಗರಾಜು ಎಂ.ಟಿ.ಬಿ) 
ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


